್‌ 


ಕಸಂ 


ll 


ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಬಿ.ಎಂ. ಫಾರೂಖ್‌ 
1030 


21.09.2021 


ಪ್ನೆ 


ಉತ್ತರ 


ಕರ್ನ್‌ ಸೃಷ ಮತ್ತು ಸಾಮಾನ ವ್ಯಾರಣೆ 
ನಬಾರ್ಡ್‌ನಿಂದ ಸಾಲ ಪಡೆಯಲು ಪ್ರತಿ 
ವರ್ಷದಂತೆ ಈ ವರ್ಷವೂ ಗ್ಯಾರಂಟಿ 
ನೀಡಲಾಗಿದೆಯೇ: ನೀಡಲಾಗಿದ್ದಲ್ಲಿ, ಯಾವ 
ದಿನಾಂಕದಿಂದ . ಜಾರಿಗೆ ಬರುವಂತೆ 
ನಬಾರ್ಡ್‌ನಿಂದ ಸಾಲ ಬಿಡುಗಡೆಯಾಗಿದೆ; 
ಎಷ್ಟು ಹಣ ಬಿಡುಗಡೆಯಾಗಿದೆ; 


ITI ಸಾಲಿಗ ರಾಟ್‌ ರಾಜ್ಯ ಕೃಷಿ 
ಮತ್ತು ಗ್ರಾಮೀಣ ಅಭಿವೃಧಿ ಬ್ಯಾಂಕಿಗೆ ನಬಾರ್ಡ್‌ನಿಂದ 
ರೂ.1550.00 ಕೋಟಿಗಳ ಪುನರ್ಧನ ಸಾಲ ಪಡೆಯಲು 
ಆರ್ಥಿಕ ಇಲಾಖೆಯಿಂದ ಅನುಮತಿ ದೊರೆತಿದ್ದು, ಸರ್ಕಾರದ 
ಖಾತರಿ ಅವಧಿಯನ್ನು ದಿ:01.04.2021 ರಿಂದ ದಿ:31.03.2022 
ರವರೆಗೆ ವಿಸ್ತರಿಸಲು ಸಚಿವ ಸಂಪುಟ ಅನುಮೋದನೆಗೆ 
ಮಂಡಿಸಲಾಗುತ್ತಿದೆ. 


ರಾಜ್ಯದ ರೈತರು ದೀರ್ಫಾವಧಿ ಸಾಲಕ್ಕಾಗಿ 
ಪರದಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ 


ಕಸ್ಕಾರ್ಡ್‌ ಬ್ಯಾಂಕ್‌ ವಸೊಲಾತಿ "ಪ್ರಮಾಣ ಕಡಿಮೆಯಿದ್ದ 
ಕಾರಣ ಸರ್ಕಾರದ ಖಾತರಿ ಪಡೆಯಲು ಬ್ಯಾಂಕ್‌ 
ವಿಫಲವಾಗಿದ್ದು, ಅನುದಾನದ ಕೊರತೆ ಇದ್ದಿದ್ದರಿಂದ ಸಹಕಾರ 
ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳು ರೈತರಿಗೆ 
ದೀರ್ಫಾವಧಿ ಸಾಲ ವಿತರಿಸಲು ವಿಳಂಬವಾಗಿರುತ್ತದೆ. ಪ್ರಸ್ತುತ 


ಬ್ಯಾಂಕ್‌ ವಸೂಲಾತಿ ಪ್ರಮಾಣ ಮಿತಿಯನ್ನು 
ಪೂರೈಸಿರುವುದರಿಂದ ಸರ್ಕಾರದ ಗ್ಯಾರಂಟಿ ನೀಡಲು 
ಕ್ರಮವಹಿಸಲಾಗುತ್ತಿದೆ. 


CN 4ರ೯ಕರಾಡ ಪ್ರತಿ ವರ್ಷ ಮಾರ್ಚ್‌-ಏಪ್ರಿಲ್‌ 
ತಿಂಗಳಿನಲ್ಲಿ ನಬಾರ್ಡ್‌ಗೆ ಗ್ಯಾರಂಟಿ 
ನೀಡಲಾಗುತ್ತಿದ್ದು, ಇದುವರೆವಿಗೂ 5-6 
ತಿಂಗಳಾದರೂ ದೀರ್ಪಾವಧಿ ಸಾಲ 
ಪಡೆಯಲು ರೈತರಿಗೆ 
ತೊಂದರೆಯಾಗಿರುವುದರಿಂದ ಕೂಡಲೇ 


Me 


ರೈತರು ದೀರ್ಫಾವಧಿ ಸಾಲ ಪಡೆಯಲು 


ಸರ್ಕಾರ ಕ್ರಮ ಕೈಗೊಳ್ಳವುದೇ? 


2020-21 ನೇ ಸಾಲಿನಲ್ಲಿ ಗ್ಯಾರಂಟಿ ನೀಡಲು ವಿಧಿಸಿದ 
ಷರತ್ತನ್ನು ಕರ್ನಾಟಕ ರಾಜ್ಯ ಕೃಷಿ ಮತ್ತು ಗ್ರಾಮೀಣ ಅಭಿವೃಧಿ 
ಬ್ಯಾಂಕ್‌ ಪಾಲಿಸದೇ ಇದ್ದುದರಿಂದ ಗ್ಯಾರಂಟಿ ನೀಡಲು 
ತಡವಾಗಿದ್ದು, ಷರತ್ತನ್ನು ಪ್ರಸ್ತುತ ಕಸ್ಕಾರ್ಡ್‌ ಬ್ಯಾಂಕ್‌ 
ಪೂರೈಸಿರುವುದರಿಂದ ಸರ್ಕಾರದ ಗ್ಯಾರಂಟಿ ಪಡೆಯಲು, 
ಸಚಿವ ಸಂಪುಟದ ಅನುಮೋದನೆ ಪಡೆದು ಕೂಡಲೇ ರೈತರು 
ದೀರ್ಫಾವಧಿ ಸಾಲ ಪಡೆಯುವ ವ್ಯವಸ್ಥೆ ಮಾಡಲಾಗುವುದು. 


RS: 


ಸಂಖ್ಯೆ; ಸಿಒ 277 ಸಿಎಲ್‌ ಎಸ್‌ 2021 


A to. how 


(ಎಸ್‌.ಟಿ ಸೋಮಶೇಖರ್‌) 
»” ಸಹಕಾರ ಸಚಿವರು 


